ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
ಸದಸ್ಮರ ಹೆಸರು 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಜಿವರು 


( 


Fis & 
ಸಂ. | ಪ್ನೆ 
ಅ) 1ರಾಜ್ಯದೆಲ್ಲಿ”” ಎಲ್ಲಾ ಭಾಗಡೆಲ್ದೂ 


ಭೂಮಿಯನ್ನು ವಾಸದ ಬಡಾವಣೆಯಾಗಿ 
ನಿರ್ಮಿಸುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಕೃಷಿ ದ ಭೊಮಿಯನ್ನು ಮ್‌ 
ಪರಿವರ್ತನೆಗೊಳಿಸದೇ ಬಡಾವಣೆ ನಿರ್ಮಿಸಿ. 


ಆ ಜಾಗದಲ್ಲಿ ಕಟ್ಟಡದ ನಿರ್ಮಾಣ 
ಮಾಡಿರುವುದರಿಂದ ಸರ್ಕಾರದ ಬೊಕ್ಕಸಕ್ಕೆ 
ಬರಬೇಕಾದ ಆದಾಯವನ್ನು ವಸೂಲಿ 
ಮಾಡಲು ಕ್ರಮ  ಕೈಗೊಳ್ಳಲಾಗಿದೆಯೇ; 
ಹಾಗಿದ್ದಲ್ಲಿ. ಈ ಬಗ್ಗೆ ಸರ್ಕಾರ 


5 


ಹಿತೈಷಿ ಧೂಮಿಯೆನ್ನ್‌ "ಕೃಷಿಯೇತರ ಉದ್ದೆ 


: 306 
: ಶೀ ಜಿಕೆ. ಹರಿಪ್ರಸಾದ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
: 09-12-2020 
: ಕಂದಾಯ ಸಚಿವರು 


ಉತ್ತರ 


€ಶೆಕ್ಕಾಗಿ ' ಭೂ 'ಪರಿಪರ್ತಪೆ 
ಮಾಡಲು ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 1964ರ ಕಲಂ 
95(2) ರಡಿ ಅವಕಾಶ "ಕಲ್ಪಿಸಲಾಗಿದೆ. ಸದರಿ ಅವಕಾಶದಂತೆ ಭೂ 
ಪರಿವರ್ತನೆ ವಿಧಾನವನ್ನು ಸರಳೀಕರಣಗೊಳಿಸಿ ಅನುಷ್ಠಾನಗೊಳಿಸಲು 
ಸರ್ಕಾರದ ಆದೇಶ ಸಂಖೆ: ಆರ್‌ಟ 156 ಎಲ್‌ಜಿಪ 2020: ದಿವಾಂಕ: 
21.09.2020 ರಂದು ಆದೇಶ ಹೊರಡಿಸಲಾಗಿದೆ. 


ಬೆಂಗಳೂರು ನಗರ ಮತ್ತು ಅದರ 


ನಿರ್ಮಾಣವಾಗುತ್ತಿರುವ ಅನಧಿಕೃತ ಬಡಾವಣೆಗಳನ್ನು 
ಸಲುವಾಗಿ ಸರ್ಕಾರದ ಆದೇಶ ಸಂಖ್ಯೇ ವಅಇ/248/ಬೆಂಅದೇ/2016: ; 


ದಿನಾಂಕ: 13.07.2016 ರಲ್ಲಿ ಮಾರ್ಗಸೂಚಿಗಳನ್ನು ರೂಪಿಸಿ 
ವರದಿ ಸಲ್ಲಿಸಲು ಸರ್ಕಾರದ ಮುಖ್ಯ ಕಾರ್ಯದರ್ವಿಯವರು 
ನಗರಾಭಿವೃದ್ಧಿ ಇಲಾಖ ಇವರ ಅಧ್ಯಕ್ಷತೆಯಲ್ಲಿ 15 


ರ 
ವ್‌ 
ಅಮಿರ 


pa) 
ಒಳಗೊಂಡಂತೆ ಸಮಿತಿಯನ್ನು ರಚಿಸಲಾಗಿರುತ್ತದೆ. 
1 ಕರ್ನಾಟಕ ಭೂ ಕಂದಾಯ ಕಾಯ್ದೆ. 1964 ರ ಕಲಂ' 95(1) ಹಾಗೂ 
95(2) ರನ್ವಯ ಕೃಷಿ ಜಮೀನನ್ನು ಭೂ ಪರಿವರ್ತನೆ ಮಾಡದೆ 


ಬಳಸಿಕೊಂಡು ತದನಂತರ ಭೂ" ಪರಿವರ್ತನೆ 


ಸಲ್ಲಿಸಿಕೊಂಡಲ್ಲಿ ಸದರಿ ಜಮೀನಿನಲ್ಲಿರುವ ಅನಧಿಕೃತ ಕಟ್ಟಡಕ್ಕೆ. ಕರ್ನಾಟಕ : 


ಭೂ ಕಂದಾಯ ಕಾಯ್ದೆ, 1(964.ರ ಕಲಂ ೪6 ರಪ್ತಯ 
ವಿಧಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಅದರಂತೆ ಕ್ರಮವಹಿಸಲಾಗುತ್ತಿದೆ. 


ಕೈಗೊಂಡಿರುವ ಕ್ರಮಗಳೇನು? 


ಸಂಖ್ಯೆ: ಆರ್‌ಡಿ 168 ಎಲ್‌ಜಿಕ್ಯೂ 2020 (ಇ) 


; ಹಿ 
ನ್‌ 


ಕಂದಾಯ ಸಚಿವರು 


